ಡಾ। ಚೂಡಾಮಣಿನಂದಗೋಪಾಲ್‌ 


ಗಜಲಕ್ಷ್ಮಿಯ ಸಾಂಕೇತಿಕ ವಿನ್ಯಾಸ - ಒಂದು ಅಧ್ಯಯನ 


ಭಾರತೀಯ ಪರಂಪರೆಯಲ್ಲಿ ಆನೇಕ ವಿನ್ಯಾಸಗಳು 
ಹಲವು ಹಂತಗಳಲ್ಲಿ ರೂಪಿತಗೊಂಡು ನಂತರೆ ಸ್ಥಿರ 
ವಾಗಿನಿಂತು ಸಾಂಕೇತಿಕ ಮೌಲ ವನ್ನು ಪಡೆದಿವೆ. 
ಇಂದು ಸಂಕೇತಗಳ ಅಧ್ಯಯನ ಎಲ್ಲ ರಂಗಗಳಲ್ಲೂ 
ಹೆಚ್ಚಿನ ಪ್ರಾಶಸ್ತ್ಯ ಮತ್ತು 'ಅವಕಾಶವನ್ನು ಹೊಂದಿರವ. 
ವಿಷಯವಾಗಿದೆ. ಮೂಲಭೂತವಾಗಿ ಭಾಷಾ ಸಾಂಕೇ 
ತಿಕ ಅಧ್ಯಯನವು (56790108) ಹೆಚ್ಚು ಬೆಳವಣಿಗೆ 
ಹೊಂದುತ್ತಿರುವ ಒಂದು ವಿಶಿಷ್ಟ ರಂಗವಾಗಿದೆ. ಭಾರ 
ತೀಯ 'ಜೀವನದಲ್ಲಿ ಹಾಸು ಹೊಕಾಗಿ ನಿಂತಿರುವ 
ಮತ್ತು ಇಂದಿಗೂ ಹೊಂದಿ ಕೊಳ್ಳುವಂತಹ ಆನೇಕ 
ವಿನ್ಮಾಸಗಳು ಆಸಕ್ತಿಯನ್ನು ಹುಟ್ಟಿಸುತ್ತವೆ. ಪ್ರತಿ 
ಯೊಂದು ವಿನ್ಮಾಸವು ಸಾಂಕೇತಿಕವಾಗಿ "ರೂಪಿಸಲ್ಪಟ್ಟ 
ಬಹುಮಾರ್ಮಿಕತೆಯಿಂದ ಒಂದು ವಿಶಿಷ್ಟ ವಿಷಯ 
ವಸ್ತುವನ್ನು ಪ್ರಶಿನಿಧಿಸುತ್ತದೆ. ಸಂಕೇತಗಳ ಅಧ್ಯಯನ 
ವನ್ನು `ಭಾರತೀಯ ಪರಂಪರೆಯ ವಿನ್ಯಾ ಸೆಗಳಿಗೆ 
ನಾವು ಸೂಕ್ತವಾಗಿ ವಿನಿಯೋಗಿಸಿದ್ದೇ ಆದರೆ, ಅದು 
ಒಂದು ಬೃಹತ್‌ ಅಧ್ಯಯನ 'ರಂಗವಾಗಿ ಆನೇಕ 


ಸಂಶೋಧನೆಗಳಿಗೆ ದಾರಿ ಮಾಡಿ ಕೊಡುವಲ್ಲಿ 
ಸಂಶಯವಿಲ್ಲ. 

ಸಾಮಾನ್ಯವಾಗಿ , ಬಳಕೆಯಲ್ಲಿರುವ ಸಾಂಕೇತಿಕ 
ವಿನ್ಯಾಸಗಳನ್ನು ಇಲ್ಲಿ ಗಮನಿಸಬಹುದು:- ಓಂಕಾರ, 


ಕೀಶಿನಮುಖ್ಯ' ವ್ಯಾಳಿಿ, ಕಲಶ, ಸ್ತೂಪ, ಚಕ್ರ, ಸ್ವಸ್ತಿಕ್ಕ 
ಬಿಂದು, ಕಮಲ, ಪಾದುಕೆ, ಪೀಠ್ಕ ಮಕರ, ಮುಂತಾ 
ದವು. ಈ ಸಂಕೇತಗಳನ್ನು ಬಹಳ ಸರಳವಾಗಿಯೂ, 
ಹಲವೊಮ್ಮೆ  ಅಲಂಕಾರಿಕವಾಗಿಯೂ, ಸಂಕೀರ್ಣ 
'ರೂಪದಿಂದಲೂ ರಚಿಸಿರುವುದನ್ನು ನಾವು ಕಾಣುತ್ತೇವೆ. 
ಪ್ರತಿಯೊಂದು ವಿನ್ಯಾಸವೂ ಸರಳೆ ರೂಪದಿಂದ 'ವೈವ 


ಧ್ವಮಯವಾಗಿ ವಿಕಸನ ಹೊಂದಿರುವುದನ್ನು ಸೂಕ್ಷ್ಮ. 


ವಾಗಿ ಗಮನಿಸಿದಾಗ ಅರಿವಾಗುವುದು. ಈ ವಿನ್ಕಾಸಗ" 
ಳನ್ನು ಮಂಗಳ ಸೂಚಕವಾಗಿಯೂ, ಕೀರ್ತಿ, ಜಯಗಳ 
ಸಂಕೇತವಾಗಿಯೂ ಪರಿಶುದ್ಧತೆ, ಪ್ರಗತಿರೂಪಗಳ 
ಸಂಕೇತ ವಾಗಿಯೂ ವಿವಿಧ ಕಲಾಪ್ರಕಾರಗಳಲ್ಲಿ ಬಳಸಿ 
ಕೊಂಡು ಬರಲಾಗಿದೆ. ವಾಸ್ತುಶಿಲ್ಪ, "ಚಿತ್ರಕಲೆಗಳಲ್ಲಿ ಈ 


೪೬ 


ಸಂಕೇತಗಳು ಬಹುಮುಖ್ಯ ಸ್ಥಾನವನ್ನು ಆವರಿಸಿವೆ. ಈ 
ಪ್ರತಿಯೊಂದು ವಿನಾ ಸವೂ' ತನ್ನ” ಬೆಳವಣೆಗೆ, ಸಾಮಾಜಿಕ್ಕ 
ಪಾರಂಪರಿಕ, ಸಾಂಸ ತಿಕ ವೈಶಿಷ್ಠ ತೆಯನ್ನು ಪ್ರತಿನಿಧಿಸು 
ತ್ತವೆ. ಈ ಸಂಕೇತಗಳು ಇಂದಿಗೂ ಭಾರತೀಯರ 
ಜೀವನದಲ್ಲಿ ಮೇಳೈಸಿಕೊಂಡು ಬಂದಿರುವುದನ್ನು ಗಮ 
ನಿಸಿದಾಗ ಸಮ್ಮ ಕಲಾವಿದರ ತಾತ್ವಿಕ ದೂರದೃಷ್ಟಿಯ 
ಬಗ್ಗೆ ಹೆಮ್ಮೆಯೆನಿಸುತ್ತದೆ. ಇಂತಹ” ಆನೇಕ ಸಂಕೇತಗ 
ಳಲ್ಲಿ ಗಜಲಕಿಯ ವಿನ್ಮಾಸವು ಆಸಕ್ತಿಯನ್ನು ಹುಟ್ಟಿಸು 
ವಂತಹದಾಗಿದೆ. ದೇವಾಲಯಗಳ : ಅಧ್ಯ ಯನದಲ್ಲಿ 
ವಿವಿಧ ರೂಪದ ಪುರಾತನ, ಮಧ್ಯ ಯುಗ" ಹಾಗೂ 
ನೂತನ ರಚನೆಗಳು ಮಹತ್ವದ ಸ್ಥಾನವನ್ನು ಪಡೆ 
ಯುತ್ತವೆ. ಹಾಗೆ ಗಮನಿಸುತ್ತಾ ಬರುತ್ತಿದ್ದಂತೆ ಗಜಲಕಿ 


ಇಟು 
pe) ದಾ ತ್ತ ಕ 
ಫಲಕವು ವಿಶೇಷ ಆಸಕ್ತಿಯನ್ನು ಹುಟ್ಟಿಸಿತು. ಗಜಲ 
3 Sg 
ವಿನ್ನಾಸರೂಪವಾಗಿ 


ವಿಚಾರವನ್ನು ಈ ಪ್ರಬಂಧದಲ್ಲಿ 
fel ಮಾಡಲಾಗಿದೆ. 


ಲಕ್ಷ್ಮಿಯ ಕಲ್ಪನೆಯು ಪುರಾತನವಾಗಿದ್ದರೂ 
ಪ ಸಸ ನಮಗೆ ದೊರೆತಿರುವ ದಾಖಲೆ 
ಗಳಲ್ಲಿ ಪ್ರಜ ಥಮವಾಗಿ ಶುಂಗರ ಕಾಲದ ಉಬ್ಬು ಶಿಲ್ಪ 
ಫಲಕಗಳಲ್ಲಿ ಕಂಡುಬರುತ್ತವೆ. ನಂತರ ಚಾಲುಕ್ಕರ 
ಕಾಲದಲ್ಲಿ ವಿರಳವಾಗಿದ್ದರೆ, ಪಲ್ಲವರ ಕಲಾಭಿವ್ಯಕ್ತತೆ 
ಯಲ್ಲಿ “ಹೆಚ್ಚು ಮಹತ್ವ ಸ್ಥಾನವನ್ನು 
ರಾಷ್ಟಕೂಟರ” ಕಾಲದಲ್ಲಿ” ಕೀರ್ತಿ ಸಂಕೇತದಂತೆ ಬಳಸ 
ಲಾದೆ ಗಜಲಕ್ಷಿಯ ಘಏಕ ಕಲ್ಯಾಣ ಚಾಲುಕ್ಕರ, 


ಹೊಯ್ಸಳರ, ವಿಜಯನಗರ ಹಾಗೂ ಒಡೆಯರ 
ಕಾಲದಲ್ಲಿ ಅತ್ಯವಶ್ಯವಾದ ಲಾಂಛನವಾಗಿ ಕಂಡು 


ಬರುತ್ತದೆ. ಇಂದಿಗೂ ನೂತನ ವಾಸ್ತು (ದೇವಾಲಯ) 
ರಚನೆಯಲ್ಲಿ ಗಜಲಕ್ಷಿಯು ದ್ವಾರಫಲಕ ಅಂದರೆ 
ದ್ವಾರದ ಲಲಾಟಬಿಂಬವನ್ನು ಅಲಂಕರಿಸಿರುವುದನ್ನು 
ಕಾಣುತ್ತೇವೆ, ಭಾರತದ ಬೇರೆ ಬೇರೆ ಭಾಗಗಳಲ್ಲಿ 


ಗಜಲಕ್ಷ್ಮಿಯವಿನ್ಕಾಸವು ಅಲ್ಲಲ್ಲಿ ಕಂಡುಬಂದಿದ್ದರೂ 
ಕರ್ನಾಟಕದಲ್ಲಿಮಾತ್ರ ಮಧ್ಯಯುಗದಲ್ಲಿ ಸ್ಥಿರವಾಗಿ 


ಇತಿಹಾಸ ದರ್ಶನ 


ಪಡೆಯುತ್ತದೆ. ಕ 


1೬೨ 


ಸಾಂಕೇತಿಕ ರೂಪದಲ್ಲಿ ದೇವಾಲಯ ರಚನೆಗಳಲ್ಲಿ ಸ್ಥಿರ 
ವಾದ ಸ್ಥಾನವನ್ನು ಪಡೆದಿದೆ. ನಂತರ ಆಂಧ್ರಪ್ರದೇಶ, 
ತಮಿಳುನಾಡು ಮತ್ತು ಮಹಾರಾಷಗಳ ದೇವಾಲಯಗ 
ಳಲ್ಲೂ ಗಜಲಕ್ಷ್ಮಿಯ . ವಿನ್ಯಾಸವನ್ನು ದೇವಾಲಯಗಳಲ್ಲಿ 
ಬಳಸಿರುವುದನ್ನು ಕಾಣುತ್ತೇವೆ. 

ಲಕ್ಷ್ಮಿಯ ಆದಿಯ "ವಿಷಯವಾಗಿ ಆನೇಕ ಭಿನ್ನಾ 
ಭಿಪ್ರಾಯೆಗಳಿದ್ದರೂ, ಕ್ಷೀರಾಭಿವೃದ್ಧಿ ಕನ್ಯೆಯಾಗಿ ಉದಿ 
ಸಿದಳ್ಕು ಅನ್ನುವ ವಿಷಯ ಸಾಮಾನ್ಯ ವಾಗಿ ಪ್ರಚಾರದ 
ಲ್ಲಿರುವ ಜನಾಭಿಪ್ರಾಯ. ಲಕ್ಷ್ಮಿಯನ್ನು ಕಲಶಾಬ್ದಿಪ್ರತ್ರಿ 
ಎಂತಲೂ ಸಂಭೋದಿಸುತ್ತಾರೆ.  ಲಕ್ಷಿಯನ್ನು ಪೂರ್ಣ 
ಕುಂಭರೂಪದಲ್ಲಿ ಉದಯಿಸುವುದನ್ನು ಸಾಂಕೇತಿಕವಾಗಿ 
ಚಿತ್ರಿಸುತ್ತಾರೆ. ಲಕ್ಷ್ಮಿಯ ರೂಪಕ್ಕೆ ಸಾವಿರಾರು ಅರ್ಥ, 
ವ್ಯಾಖ್ಯಾನಗಳನ್ನು ಆನೇಕ ಜ್ಞಾನಿಗಳು ಸೂಚಿಸುತ್ತಾರೆ. 
ಧ್ವರ್ಯಲಕ್ಷ್ಮಿ ಕೀರ್ತಿಲಕಿ ವಿಜಯಲಕ್ಷ್ಮಿ ಸಂತಾನಲಕ್ಕಿ 
ಸ್ಪರ್ಯಲಕ್ಷ್ಮಿ ಧನಲಕ್ಷ್ಮಿ ಧಾನ್ಯಲಕ್ಷ್ಮಿ ಬಾಗ್ಗ ಲಕ್ಷ್ಮಿ ಎಂಬ 
ಅಷ್ಟ. ಲಕಿಯರ ಕಲ್‌ಪನೆಯು ಬಳಕೆಯಲ್ಲಿದೆ. 
ಮೂರ್ತಿಶಾಸ್ತ್ರದೆ ವಿವರಗಳು ಈ ವಿಷಯದಲ್ಲಿ ಹೆಚ್ಚಿನ 
ವ್ಯತ್ತಾಸಗಳನ್ನು ತಿಳಿಸುವುದಿಲ್ಲ. ಅವುಗಳ ಲಕ್ಷಣಗಳು 
ಒಂದು ರೀತಿಯಲ್ಲಿ ಬಳಕೆಯಲ್ಲಿ ಬಂದು ರೂಪಗೊಂ 
ಡಂತೆ ಕಾಣುತ್ತದೆ. ಈ ಅಷ್ಟಲಕ್ಷಿಯರಲ್ಲಿ ಗಜಲಕ್ಷ್ಮಿಯ 
ರೂಪವಿ ಒಂದು ಎಂದು ಪರಿಗಣಿಸದಿದ್ದರೂ, ಕೀರ್ತಿ 
ಲಕ್ಷ್ಮಿಯನ್ನು ಚಿತ್ರಿಸುವಾಗ ಗಜಲಕ್ಷಿಯ ವಿನ್ಯಾಸವನ್ನು 
ಬಳಸಲಾಗುತ್ತದೆ. ಅಂದರೆ ಗಜಲಕ್ಷ್ಮಿಯ ವಿನ್ಯಾಸವು 
ಕೀರ್ತಿಯ ಸಂಕೇತದಂತೆ ಅನ್ವಯಿಸಿ ಬಳಸ ಲಾಗುತ್ತಿತ್ತು. 
ಎಂಬುದನ್ನು ಇಲ್ಲಿ ಒಪ್ಪಬೇಕಾಗುವುದು. ಇಂದು 
ಸಾಮಾನ್ಯ ವಾಗಿ ಗರ್ಭಗುಡಿಯ ದ್ವಾರದಲ್ಲಿ ಲಲಾಟ 
ಬಿಂಬವು. ಗಜಲಕ್ಷ್ಮಿಯ ವಿನ್ಯಾಸದಿಂದ ಬಹುಮಟ್ಟಿಗೆ 
ಶೋಭಿತ ಗೊಂದರುತ್ತದೆ. ರಾಜರಿಂದ ಮುನ್ಮತೆ 
ಗೊಂಡ, ಧಾರ್ಮಿಕವಾಗಿ ದೇವಾಲಯ ದ್ವಾರವನ್ನು 
ಅಲಂಕರಿಸುವ ಗಜಲಕ್ಷ್ಮಿಯ ವಿನ್ಯಾಸವು ರಾಜ್ಯದ 
ಉತ್ಕಷ್ಟತೆ ಹಾಗೂ ಸಾರ್ವಭೌಮತ್ವದ ಕುರುಹೂ 
ಹ ದು. ಅದರಲ್ಲಿಯೂ ಕಲ್ಯಾಣ ಚಾಲುಕ್ಕರ 
ಆರನೇ ವಿಕ್ರಮಾದಿತ್ಯನ ಕಾಲದಲ್ಲಿ ಯಾವ ಭಾಗದಲ್ಲಿ 
ದೇವಾಲಯ. ನಿರ್ಮಿಸಿದ್ದರೂ ಗಜಲಕಿಯು ಲಲಾಟ 
ಬಿಂಬದಲ್ಲಿ ರಾರಾಜಿ ಜಿಸುತ್ತಾಳೆ. ಕಲ್ಯಾಣ ಚಾಲುಕ್ಕರ 
ಮಾಂಡಲೀಕರಾದ ಎಲ್ಲ 'ಪ್ರಾಂತ್ಯ ಗಳಲ್ಲೂ, ವಿಶೇಷತಃ 
ಹೊಯ್ಸಳ, ಕಾಕತೀಯ, ನೊಳುಬರ "ದೇವಾಲಯಗ 
ಳಲ್ಲಿ ಗಜಲಕ್ಷ್ಮಿಯ ವಿನ್ಯಾಸ ಅತ್ಯಂತ ಸುಂದರ ರೂಪ 
ದಲ್ಲಿ ಸಂಯೋಜಿಸಲ್ಪಟ್ಟದೆ. ಮುಂದೆ ವಿಜಯನಗರ 
ಕಾಲದಲ್ಲಿ ಮತ್ತು ಅವರ ಚಕ್ರಾಧಿಪತ್ಯದ ಎಲ್ಲ ಭಾಗ 


ಇತಿಹಾಸ ದರ್ಶನ 


ಗಳಲ್ಲೂ ಗಜಲಕ್ಸಿ, ದೇವಾಲಯದ ಲಲಾಟಬಿಂಬದ 
ಮುಖ್ಯ ವಿನ್ಮಾಸವಾಗಿದೆ. ನಂತರದ ನಾಯಕರು, ಒಡೆ 
ಯರು" ಮತ್ತು ಪಾಳೆಯಗಾರರು ಈಸಂಪ್ರದಾಯವನ್ನು 
ಮುಂದುವರೆಸಿಕೊಂಡು ಬಂದಿದ್ದಾರೆ. ತಃ ರೀತಿಯ 
ಬೆಳವಣಿಗೆಯನ್ನು ನೋಡಿದಾಗ ಗಜಲಕ್ಷಿಯ ವಿನ್ಕಾ 
ಸವು ಸಾರ್ವಭೌಮತ್ವವನ್ನು ಪ್ರತಿನಿಧಿಸುವ ಸಂಕೇತವಾ 
ಗಿತ್ತು. ಎನ್ನವುದರಲ್ಲಿ ಯಾವ ಸಂಶಯವೂ ಇಲ್ಲ. 
ಗಜಲಕ್ಷ್ಮಿ ವಿನ್ಯಾಸದ ಸಂಯೋಜನೆಯು ಕಾಲಕ್ರ 
ಮದಲ್ಲಿ ಹೇಗೆ ವಿನ್ಯಾಸಗೊಂಡಿದೆ ಎಂಬುದರ ವಿಷ 


` ಯದಲ್ಲಿ ಇಲ್ಲಿ ಒಂದು ಕಿರು ಸಮಾಕ್ಷೆ ಮಾಡಲಾಗಿದೆ. 


ಸಿ. ಶಿವರಾಮಮೂರ್ತಿಯವರ ಅಭಿಪ್ರಾಯದಂತೆ ಎರ 
ಡನೇ ಶತಮಾನದ ಸುಜ್ಶೆ ಷ್ಟನ ಕಾಲದಲ್ಲಿ ನಾಣ್ಯ ದಲ್ಲಿ 
ಲಕ್ಷಿಯು ಕಮಲದಲ್ಲಿ ನಿಂತು ಎರಡು. ಗಜಗಳಿಂದ 
ಅಭಿಷೇಕ ಮಾಡಿಸಿಕೊಳ್ಳುತ್ತಿದ್ದಾಳೆ. ಇದು ಪ್ರಾಯಶಃ 
ಮೊದಲ ದೃಷ್ಟಿಗೋಚರ ಆಧಾರವಾಗಿರುವಂತೆ 
ತೋರುವುದು. ' * ನಂತರ ` ಗಜಲಕ್ಷ್ಮಿಯ ವಿನ್ಯಾಸವು 
ಶುಂಗರ ಕಾಲದಲ್ಲಿ ರಚಿತವಾದ ಸಾಂಚಿಯ ಸ್ತೂಪದ 
ದ್ವಾರತೋರಣದಲ್ಲಿ ಕಂಡುಬರುತ್ತದೆ. ಈ ತೋರಣಗ 
ಳನ್ನು ಶಾತವಾಹನರು ಸಮರ್ಪಿಸಿದರೆಂದು ತಿಳಿಯಲಾ 
ಗಿದೆ. ಜಾನ್‌ ಮಾರ್ಷಲ್‌ ಅವರ - ಮಾನ್ಕುಮೆಂಟ್ಸ್‌ 
ಆಫ್‌ ಸಾಂಚಿ' ಎಂಬ ಹೊತ್ತಿಗೆಯಲ್ಲಿ ಗಜಲಕ್ಷ್ಮಿ ವಿನ್ಕಾ 
ಸದ ಫಲಕಗಳನ್ನು ಆನೇಕ ಬಾರಿ ಕೊ ಲಾಗಿದೆ. 
ಅಲ್ಲಿ ಗಜಲಕ್ಷ್ಮಿ ಎಂಬ ನಿರ್ಧಾರಿತ ಅಭಿಪ್ರಾಯ 
ನಮಗೆ ದೊರೆಯುವುದಿಲ್ಲ. ಮಾರ್ಷಲ್‌ ಅವರು ಈ 
ದೇವತೆಯನ್ನು ಸ್ಥಳದೇವತೆ , (ಗಾಡೆಸ್‌ ಆಫ್‌ ನೇಟಿ 
ವಿಟ) ಎಂದು ಪರಿಗಣಿಸಿದ್ದಾರೆ. ದಕ್ಷಿಣದ್ವಾರ ತೋರ 
ಣದ ಮೇಲ್ಭಾಗದಲ್ಲಿ ಮಧ್ಯಭಾಗದ ಒಬ್ಬ ಸ್ತ್ರೀ 
ದೇವತೆ ಕಮಲದ ಮೇಲೆ ನಿಂತಿದ್ದಾಳೆ, ಎಡ ಕೈಯನ್ನು 
ಸೊಂಟದ ಮೇಲೂ ಬಲಗೈ, ಯಲ್ಲಿ ಒಂದು “ಮಲ 
ವನ್ನು ಹಿಡಿದಿರುವ ಈ ಸ್ತ್ರೀಯ ಸುತ್ತ ನೀರಿನಲ್ಲಿರುವ 
ಹಂಸ, ಕಮಲದಲಳ ಮೊಗ್ಗು ಆವೃತವಾಗಿವೆ. ಎರಡು 
ಆನೆಗಳು ಎರಡು ಕಮಲಗಳ ಮೇಲೆ ಆ ಸ್ರ €ಯ 
ಕುತ್ತಿಗೆಗೆ ಸಮನಾಂತರವಾಗಿ ನಿಂತು ತಮ್ಮ ಸೊಂಡಿ 
ಲನ್ನು ಮೇಲಕ್ಕೆ ಎತ್ತಿ ಹಿಡಿದಿವೆ. ಅದೇ ತೋರಣದ 
ಇನ್ನೊಂದು ಲೆಂಚಿನೆ ಫಲಕದಲ್ಲಿ ಕಮಲದ ಮೇಲೆ ' 
ಪದ್ಮಾಸನ ಹಾಕಿ ಬಲಗೈ ಯಲ್ಲಿ ಕಮಲವನ್ನೂ ಎಡಗೈ 
ಯನ್ನು ಒಂದು ಪಕ್ಕಕ್ಕೆ ನ ಂಬಡಲಾಗಿದೆ. ಈ ಫಲಕ 
ವನ್ನು ಸುಂದರವಾಗಿ" * ಸಂಯೋಜಿ ಸಲಾಗಿದೆ. ಎರಡು 
ಆನಗೆಳುಕಮಲದಿಂದಲೇ ಉದ್ಭ ವಗೊಂಡಂತೆ ನಿಂತಿವೆ. 
ಮಾರ್ಷೆಲ್‌ ಅವರು ಈ ಸ್ತ್ರೀಯ ರೂಪವನ್ನ 


೪೭ 


ಮಾಯಾದೇವಿ ಎಂದು ಪರಿಗಣಿಸಿದ್ದಾರೆ. ಉತ್ತರದ 
ತೋರಣದಲ್ಲಿಯ ಫಲಕದಲ್ಲಿಯೂ ಸ್ವಲ್ಪ ವ್ಯತ್ಕಾಸಗೊಂಡ 


ಇದೇ ರೀತಿಯ ವಿನ್ಯಾಸ ಕಂಡುಬರುತ್ತದೆ. ಇದರಂತೆ - 


ಅದೇ ತೋರಣದ ಪೂರ್ವದ ಅಂಚಿನಲ್ಲಿಯೂ, ಪೂರ್ವ 
ಭಾಗಕ್ಕಿರುವ ತೋರಣದ ಎರಡು ಫಲಕಗಳಲ್ಲಿಯೂ ಈ 
ಸಂಯೋಜನೆ ಎದ್ದು ಕಾಣುವಂತೆ ಚಿತ್ರಿಸಲಾಗಿದೆ. ಪೂರ್ವ 
ಭಾಗದ ದ್ವಾರ ತೋರಣದ ವಿನ್ಯಾಸವು ಮಧ್ಯಯುಗದಿಂದ 
ಸ್ಟಿರರೂಪಗೊಡ ಗಜಲಕಿಯ ಸಂಯೋಜನೆಗೆ ಬಹಳ 
ಸಮೀಪವಾಗಿದೆ. ಈ ಫಲಕದಲ್ಲಿ ಅತ್ಯಂತ ಸುಂದರ 
ವಾಗಿ ಸೃಜಿಸಿರುವ ಪದ್ಮಾಸನ ಮೂರ್ತಿ, ಆನೆಗಳು 
ಅಲಂಕೃತ' ಕಮಲದಲ್ಲಿ ನಿಂತು ಕಲಶದಿಂದ ಸುರಿಯು 
ತ್ತಿರುವ ನೀರು ಧಾರೆಯಂತೆ ಹಿನ್ನೆಲೆಯಲ್ಲಿ ' ಕಂಡುಬರು 
ತ್ತದೆ. ಎರಡು ಸಣ್ಣ ಕಂಭಗಳ ಮಧ್ಯದಲ್ಲಿ ಈ ವಿನ್ಮಾ 
ಸವನ್ನು ಚಿತ್ರಿಸಲಾಗಿದೆ. ಸಾಂಚೀ ಸ್ತೂಪವು ಬೌದ್ಧಮತ 
ಕೇಂದ್ರವಾದರೂ ಶುಂಗ್ಕ ಶಾತವಾಹನ, ಗುಪ್ತ 
ಹಾಗೂ ನಂತರದ. ಕಾಲದಲ್ಲಿ ಆನೇಕ ರಚನೆಗಳು 
ಸೇರಲ್ಪಟ್ಟು ಇಂದು ಭಾರತೀಯ ಕಲಾಭಿವ್ಯಕ್ತ ಕತೆಯ 
ಮೂಲಾಧಾರವೆಂದು ಪರಿಗಣಿಸಲ್ಪಡುತ್ತದೆ. ಮುಂದೆ 


ಈ ಸ್ತ್ರೀ ಮತ್ತು ಆನೆಯ ವಿನ್ಯಾಸವನ್ನು ಬಳಸಿಕೊಂಡು 


ಬಂದಿರುವುದನ್ನು ಗಮನಿಸಿದಾಗ" ನಂತರದ ಗಜಲಕಿಯ 
ಕಲ್ಪನೆಗೆ ಸಾಂಚಿಯ ತೋರಣದ ಫಲಕಗಳು ಮೂಲ 
ಸ್ಥಾನವಾಗುತ್ತದೆ. ಸ್ಮಿ ಶಿವರಾಮ ಮೂರ್ತಿಯವರು 
ತಮ್ಮ ' ಗ್ರಂಥವಾದ | ಬಕ ಇನ್‌ ಇಂಡಿಯನ್‌ ಆರ್ಟ್‌ 
ಅಂಡ್‌ ಥಾಟ್‌ನಲ್ಲಿ " ಬೇರೆ ಯಾವ ನಿರ್ದಿಷ್ಟ ಸಮ 
ರ್ಥನೆಯನ್ನು ನೀಡದಿದ್ದರೂ ಗಜಲಕ್ಷಿಯ ಆಧಾರಕ್ಕೆ 
ಸಾಂಚಿಯನ್ನು ಬಳಸಿಕೊಂಡಿದ್ದಾರೆ. ಇಂತಹವಿನ್ಯಾ ಸಗೆ 


ಛನ್ನು ಭಾರ್ದೂತ್‌ನ ಸ್ತ ಸ್ತಂಭಗಳ “'ಉಬ್ಬುಶಿಲ್ಪಗಳಲ್ಲಿಯೂ 
ಕಾಣಬಹುದು. ಸ 

ದೆಹಲಿಯ ರಾಷ್ಟ್ರೀಯ ಸಂಗ್ರಹಾಲಯದಲ್ಲಿರುವ 
ಕುಶಾನರ ಕಾಲಕ್ಕೆ. ಸೇರಿದ ಒಂದು ಫಲಕದಲ್ಲಿ 


ಲಕ್ಷಿಯು ಓಂದು ' ಪೂರ್ಣಕುಂಭದ ಮೇಲೆ ನಿಂತಿದ್ದು 
ಸುತ್ತಲೂ ಸೂರ್ಯಮಂಡಲಕ್ಕೆ ಸೇರಿದ ದೇವತೆಗಳ 
ಸಂಕೇತವಿದೆ. ಆದರೆ ಇಲ್ಲಿ ಆನೆಗಳ ಚಿತ್ರಣ ಕಂಡು 
ಬರುವುದಿಲ್ಲ. . ಈ ವಿನ್ಯಾಸಕ್ಕೆ ಪೂರಕವಾಗಿ ಇಂದಿಗೂ 
ಯಾವ ರೀತಿಯ  ಮಹಾಕಾರ್ಯದಲ್ಲೂ ಮಂಗಳ 
ಸಂಕೇತವಾಗಿ ಕಲಶಪೂಜ ಮತ್ತು ಆವಾಹನೆ ರೂಢಿ 
ಯಲ್ಲಿದೆ. ವೈದಿಕ ಧರ್ಮವನ್ನು "ಪ್ರತಿಪಾದಿಸಿ ದಶಾವ 
ತಾರದ ಕಲ್ಪನೆಯನ್ನು ಶಿಲ್ಪಗಳಲ್ಲಿ. ಮೊಟ್ಟಮೊದಲಿಗೆ 
ರೂಪಿಸಿದ ವೈಷ್ಣವ 'ಅನುವರ್ತಿಗಳಾದ ಗುಪ್ತರಕಾಲದ 
ಸ್ಮಾರಕಗಳಲ್ಲಾಗಲೀ, ನಾಣ್ಯಗಳಲ್ಲಾಗಲೀ ಈ ರೀತಿಯ 


೪೮ 


ಗಜಲಕ್ಷಿಯ ವಿನ್ಯಾಸದ ಸೂಚನೆಯೂ ಕಂಡುಬಂದಿಲ್ಲ. 
ಸಾಂಚೀ ಮತ್ತು ಭಾರ್ದೂತ್‌ಗಳು ಬೌದ್ದ ಕೇಂದ್ರಗಳಾಗಿ 
ದ್ದರೂ ಗಜಲಕ್ಷಿಯ ರೂಪದ ಫಲಕಗಳನ್ನು ತಮ್ಮ 
ವಾಸ್ತುಶಿಲ್ಪರಚನೆಯಲ್ಲಿ ಬಳಸಿ ಕೊಂಡಿವೆ. ಆದರೆ 
ಗುಪ್ತ ವಾಕಾಟಕರ ಕಾಲದ ಅಜಂತೆಯಲ್ಲಿ ಎಲ್ಲೂ ಈ 
ವಿನ್ಯಾಸವನ್ನು ಬಳಸಿಕೊಂಡಿಲ್ಲ. ಚಾಲುಕ್ಕರ ಕಾಲದ 
ಸ್ಮಾರಕಗಳಾದ ಬಾದಾಮಿ, ಐಹೊಳೆ ಮತ್ತು ಪಟ್ಟದಕ 
ಲ್ಲಿನ ದೇವಾಲಯಗಳಲ್ಲಾಗಲೀ ಗಜಲಕ್ಷಿಯ ವಿನ್ಯಾಸ 
ವಿಲ್ಲ. ಆದರೆ ಮಹಾಕೂಟದ 'ಒಂದು ದೇವಾಲಯದ 
ಮೇಲ್ಸಾವಣಿಯಲ್ಲಿ ವರ್ತುಲಾಕಾರದ ಒಂದು ಆಲಂ 


' ಕಾರಿಕ "ಕಮಲ . ವಿನ್ಯಾಸದ ಮ್ಯದಲ್ಲಿ ಗಜಲಕ್ಷ್ಮಿಯ 


ಉಬ್ಬು ಶಿಲ್ಪವಿದೆ. ಮಧ್ಯೆ ಪದ್ಮಾಸನದಲ್ಲಿ ಲಕ್ಷಿಯು 


ಕುಳಿತಿರುವುದು ಕಂಡುಬರುತ್ತದೆ. ಇಲ್ಲಿ ಮುಂದಿಕೆಶತ ' 


ಮಾನಗಳಲ್ಲಿ ಸಾಮಾನ್ವಾಗಿ ರೂಢಿಯಲ್ಲಿ ಬಂದ ಗಜಲ 


ಕಿಯ ಕಲನೆಯು ನಿಚಳವಾಗಿ ಮೂಡಿ ಬಂದಿವೆ. 
ಎ ಧ್ರ ಎ ಲಿ 


ಪಲ್ಲವರ ಕಾಲಕ್ಕೆ ಸೇರಿದ ಮಹಾಬಲಿಪುರಂನ 
ವರಾಹಗುಹೆಯಲ್ಲಿ ಲಕ್ಷ್ಮಿಯು ಕಮಲದಲ್ಲಿ ಪ್ರಲಂಬ 
ಪಾದ ಆಸನದಲ್ಲಿ ಕುಳಿತು ಎರಡು ಆನೆಗಳಿಂದ ಅಭಿ 
ಷಿಕ್ತಳಾಗುತ್ತಿರುವ . ಚಿತ್ರಣ ಕಲಾತ್ಮಕವಾಗಿ ಮೂಡಿ 
ಬಂದಿವೆ. 
ನಾಲ್ಕು ಜನ ಸ್ತ್ರೀಯರು ತಟ್ಟೆಗಳನ್ನೂ ಕುಂಭಗಳನ್ನೂ 
ಹಿಡಿದು ನಿಂತಿದ್ದಾರೆ. ಇದು ನಿಷ ಷ್ಟುವಿನ ದಶಾವತಾರಗ 
ಳಲ್ಲಿ ಒಂದಾದ ವರಾಹಗುಹೆಯಲ್ಲಿ' ಚಿತ್ರಿಸಿರುವುದರಿಂದ 
ಲಕ್ಷಿಯೆಂಬ ಕಲ್ಪನೆಯಿಂದಲೇ ಸೃಷ್ಟಿಸಿದಂತೆ ಕಂಡುಬರು 


ತ್ತಡೆ' ಪಲ್ಲವರ “ತರ ಸ್ಮಾರಕಗಳಾದ ಮಹಾಬಲೀಪು . 
ಮತ್ತು ಕಂಚಿಯ ಕೈಲಾಸ 


ರಂನ ದೇವಾಲಯಗಳು 
ನಾಥ ದೇವಾಲಯದಲ್ಲಾಗಲೀ 
ಸದ. ಚಿತ್ರಣವೆಲ್ಲ. } 

ಮತ್ತೆ ಗಜಲಕ್ಷಿಯ ಸ್ವತಂತ್ರ ಶಿಲ್ಪ ಸಂಯೋಜನೆ 
ಯಲ್ಲಿ ರೂಪದಲ್ಲಿ ಹಾಗೂ ದೊಡ್ಡ ಪ್ರಮಾಣದಲ್ಲಿ 
ಎಲ್ಲೋರಾದ ಕೈಲಾಸ ದೇವಾಲಯದಲ್ಲಿ ಕಾಲಿಡುತ್ತಿ 
ದಂತೆ ನಮ್ಮನ್ನು" ಸ್ವಾಗತಿಸುತ್ತದೆ. ಇಲ್ಲಿ ಪದ್ಮಾ; ಸನದಲ್ಲಿ 
ಕುಳಿತ ಲಕಿಯ. ಪಕ್ಕದಲ್ಲಿ ಆನೆಗಳು ಲಕ್ಷ್ಮಿಯ “ಆಸನಕ್ಕೆ 
ಸಮನಾಂತರವಾಗಿ ಸೇತು ಮುಂದಿನ ಎರಡು ಕಾಲು 
ಗಳನ್ನು ಎತ್ತಿ ಧಾರೆಯೆರೆಯುತ್ತಿರುವ ಈ ಶಿಲ್ಪ 


`ಈ ರೀತಿಯ 'ಏನ್ಶಾ 


"ಸಂಯೋಜನೆ ಬಹಳ ಮಹತ್ವವನ್ನು ಹೊಂದಿದ್ದಂತೆ 


ಕಂಡುಬರುತ್ತದೆ. ಪ್ರಾಯಶಃ ರಾಷ್ಟ: ಕೂಟರು ಲಕ್ಷ್ಮಿಯನ್ನು 
ಕೀರ್ತಿ, ಜಯಗಳ “ಲಾಂಛನ ಹಾಗೂ ಶುಭ ಸಂಕೇತ 
ದಂತೆ ಬಳಸಲು ಪ್ರಾರಂಭಿಸಿರಬೆಕು. ಐಹೊಳೆಯಲ್ಲಿ 


ಇತಿಹಾಸ ದರ್ಶನ 


ಇದು ಬೃಹತ್‌ ಗಾತ್ರದ ಶಿಲ್ಪ ಸಂಯೋಜನೆ. : 


ಬು 
ಇ 


ಸಿ 


4 


ಕಲಾವಿದನೂ ತನ್ನ 


ರಾಷ್ಟ್ರಕೂಟರ ದೇವಾಲಯವೆಂದು ಪರಿಗಣಿಸಲಾಗಿರುವ 
ರಚನಯಲ್ಲಿ ಗಜಲಕ್ಷ್ಮಿಯ ಒಂದು ಚಿಕ್ಕ ಫಲಕ ದ್ವಾರ 
ದ' ಲಲಾಟಬಿಂಬದಕ್ಲೆ ಪ್ರಪ್ರಥಮವಾಗಿ ಕಂಡುಬರು 
ತ್ತದೆ. ಕುಕನೂರಿನ ನವಲಿಂಗೇಶ್ವರ ದೇವಾಲಯವು 
ಶೈವಮತದ್ದಾಗಿದ್ದರೂ ಎಲ್ಲಾ ದ್ವಾರಗಳ ಲಲಾಟಬಿಂಬ 
ದಲ್ಲಿ ಗಜಲಕ್ಷಿಯ ವಿನ್ಯಾಸವು ಸೂಚಿತವಾಗಿದೆ. ಔರಂ 
ಗಾಬಾದಿನ ಏಳನೇ ಗುಹೆಯು ವಜ್ರಯಾನ ಬೌದ್ಧಮ 
ತದ ರಚನ್ಮೆ ಎಂಟನೇ ಶತಮಾನಕ್ಕೆ ಸೇರಿದೆ. ಮುಖ್ಯ 
ದ್ವಾರದ, ಪಕ್ಕದಲ್ಲಿರುವ ಇನ್ನೊಂದು ದ್ವಾರದ ಕಮಾ 
ನಿನ ಮೇಲೆ ಗಜಲಕ್ಷ್ಮಿಯ ವಿವ್ಕಾ » ಸವನ್ನು ಸೃಜಿಸಲಾಗಿದೆ. 
ನಲಂದಾದಲ್ಲಿ ದೊರ ಹಲವು ಮುದ್ರೆಗಳ ಮೇಲೂ 


ಗಜಲಕ್ಷ್ಮಿಯನ್ನು ಕಂಡಸಲಾಗಿದೆ. 

ರಾಷ್ಟ ಕೊಟರ ಆಲ್ಲಿ ಕೆಯ ಯನ್ನು ಅಂತ್ಯ ಗೊಳಿಸಿದ 
ಕಲ್ಮಾಣಚೌಲುಕ್ಕ ರು ರಾಷ್ಟ ತೂಟರು ಸೃಜಿಸಿದ ಗಜಲ 
ಕ್ಲಿಯ ವಿನ್ಮಾಸವನ್ನು ತಮ್ಮ ದೇವಾಲಯ ರಚನೆಗ 
ಳಲ್ಲಿ, ಅದೆರಲೂ ಮುಖ್ಯ ವಾಗಿ ಗರ್ಭಗುಡಿಯ 


ಬಂದಿದ್ದಾರೆ. ಕಲ್ಯಾಣ ಚಾಲುಕ್ಕರ ಚಕ್ರಾಧಿಪತಿ ಆರ 
ನೇಯ "' ವಿಕ್ರಮಾದಿತ್ಯನು ಗಜಲಕ್ಷಿಯ ವಿನ್ಯಾಸವನ್ನು 
ಸಾರ್ವಭೌಮತ್ವದ ಕುರುಹಾಗಿ ಬಳಸಿದಂತೆ ಕಾಣುತ್ತದೆ. 
ಲಕುಂಡಿ, ಇಟಗಿ, ಕ್ಷೇಶ್ವ 
ಜಿಲ್ಲೆಯ ದೇವಾಲಯಗಳು ಹಾಗೂ ಕೃಷ್ಣಾನದೀ ತೀರ 


ದಲ್ಲಿ ರಚಿಸಿರುವ ಖಿದ್ರಾಪುರದ ಸುಂದರ ದೇವಾಲ 


ಯಗಳಲ್ಲಿ ಗಜಲಕ್ಷ್ಮಿಯು ಪ್ರಮುಖ 'ವಾಗಿದ್ದಾರಬಿಂಬಿದ 
ಲಲಾಟದಲ್ಲಿ ರಾರಾಜಿಸುತ್ತಾಳೆ. 

ಉತ್ತರ ಹಾಗೂ ದಕ್ಷಿಣ ಭಾರತದ ಮರಕೆತ್ತನೆಯ 
ಶಿಲ್ಪಗಳಲ್ಲಿ ರಥಗಳ ರಚನೆಯಲ್ಲಿ ಮಣ್ಣಿನ ರಚನೆಗಳ 
ಲ್ಲಿಲೋಹದಲ್ಲಿ ಆಯಾ ಪ್ರದೇಶದ ಹಲವು ಲಕ್ಷಣಗ 
ಳನ್ನು ಮೈಗೂಡಿಸಿಕೊಂಡು ಗಜಲಕ್ಷಿಯ ಕಲ್ಪನೆಯು 
ಅಭಿವ್ಯಕ್ತಗೊಂಡಿದೆ. ಕರ್ನಾಟಕದಲ್ಲಿ ಅತ್ಯಂತ ಮಹತ್ವ 
ಸ್ಥಾನ "ಪಡೆದು ಅಂತಿತರೂಪ ಪದಂತಿರುವ ಗಜಲಕ್ಷ್ಮಿಯನ್ನು 
ಮರದ ಅರಳ ಮುಂಭಾಗದಲ್ಲಿ ರಚಿಸಲಾಗಿರುತ್ತದೆ. 
ಮೈಸೂರು. ಸಂಪ್ರದಾಯದ ಚಿತ್ರಶೈಲಿಯಲ್ಲಿ ಗಜಲ 
ಕ್ಲಿಯು ಸಂಪತ್ತು ಹಾಗೂ ಶುಭದ” ಸಂಕೇತವಾಗಿದ್ದು 
ಮನೆಯಲ್ಲಿ, ಮಂದಿರಗಳಲ್ಲಿ ಅ ಚಿತ್ರವನ್ನಿಟ್ಟು ಪೂಜೆ 
ಮಾಡುವುಧರಿಂದ ಪುರೋಭಿವೃದ್ಧಿ ಎಂಬ ನಂಬಿಕೆ 
ಬಲವಾಗಿದ್ದಂತೆ ತೋರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ 
ಜೀವಮಾನದಲ್ಲಿ ಅನೇಕ ಗಜಲಕ್ಷ್ಮಿ 


ಇತಿಹಾಸ ದರ್ಶನ 


ಲಕ್ಷೇಶ್ವರ, ಡಂಬಳ, ಬೆಳಗಾವಿ. 


ಚಿತ್ರ ಮತ್ತು ಶಿಲ್ಪಗಳನ್ನು ರಚಿಸಿ ಸಮಾಜದಲ್ಲಿ ಹಿರಿಯ 
ಸ್ಥಾನವನ್ನು ಪಡೆಯುತ್ತಿದ್ದ. ಈ ರಚನೆಗಳಿಗೆ ಹೆಚ್ಚಿನ ಬೆಲೆ 
ಯನ್ನೂ ಕಟ್ಟಲಾಗುತ್ತಿತ್ತು. ಮೈಸೂರಿನ ಅರ 'ಮನೆಯ 
ಹೆಬ್ಬಾಗಿಲಿನಿಂದ ಹಿಡಿದು ಎವಧ ಭಾಗಗಳಲ್ಲಿ ಗಜಲಕ್ಷ್ಮಿ 
ವಿನ್ಯಾಸವು. ಸ್ಥಾನವನ್ನು ಪಡೆದಿದೆ. 
ದೇವಾಲಯದ ದ್ದಾರ ಹಾ ಮೇಲ್ಭಾಗದಲ್ಲಿ 
ಇತ್ತೀಚೆಗೆ ರಚಿಸಲಾದ ಮಧ್ಯದ ) ಒಂದು ಗೂಡಿನಲ್ಲಿ 
ಐದು ಹೆಡೆ ಸರ್ಪದ ಮೇಲೆ ಕುಳಿತ ಲಕ್ಷ್ಮಿ ಎರಡು 
ಆನೆಗಳು ಕುಂಭ ಹಿಡಿದಿರುವ ರಚನೆಯನ್ನು ಕರಿಯ 
ಶಿಲೆಯಲ್ಲಿ ಕೆತ್ತಲಾಗಿದೆ. ಹಳೆಯ ಮೈಸೂರಿನ ಭಾಗಗ 
ಛಲ್ಲಿ "ಮದುವೆಯ ಸಮಯದಲ್ಲೆ 


ಹಿಂಬದಿಯ ' "ಗೋಡೆಯ ಮೇಲೆ ಹಿರಿಯ ಮತ್ತೆದೆ 
ಯರು ಕೆಮ ಒಣ್ಣಿನಲ್ಲಿ ಬೆರಳುಗಳನ್ನು ಅದ್ದಿ ದೊಡ್ಡ 
ಪ್ರಮಾಣದ ಗಜಲಕ್ಷಿಯನ್ನು ಪ್ರಯಾಸವಿಲ್ಲದೇ ರಚಿಸು 
ದ್ದ ಸಂಪ್ರದಾಯವಿತ್ತು ಎಂದು ಆ ಭಾಗದ ಹಲವು 
ಹಿರಿಯರು ವಿವರಗಳನ್ನು ನೀಡುತ್ತಾರೆ. ಈ ಚಿತ್ರವನ್ನು 
ರಚಿಸುತ್ತಿರುವಾಗಿ ಹಾಡುಗಳನ್ನು "ಹಾಡುತ್ತಿದ್ದರು. ಈ 
ಪದ್ಧತಿಯು. ಮದುಮಗಳ ಜೀವನದಲ್ಲಿ” ಶುಭ 
ಸಂಪತ್ತು ಶಾಂತಿ ವೃದ್ಧಿಯಾಗಲು ಹಾರೈಸುವ ಶಾಸ್ತ್ರ 
ದಂತೆ `ಬಳಕೆಯಲ್ಲಿದ್ದಿತು. 

ಗಜಲಕ್ಷ್ಮಿಯ "ವಿನ್ಯಾಸವು ಯಾವುದೇ ಧರ್ಮ 
ಅಥವಾ ಪಂತದ ಕಟ್ಟುಪಾಡಿಗೆ ಒಳಪಟ್ಟಂತೆ ಕಾಣುವು 
ದಿಲ್ಲ. ಹಲವು ವ್ಯತ್ಯಾಸಗಳೊಂದಿಗೆ ಸಂಯೋಜನಾ 
ವೈವಿಧ್ಯತೆಯನ್ನೇ ಪಡೆದು ಬೌದ್ಧ, ಜೈನ, 
ಶಿಲ್ಪ ಸಂಯೋಜನೆಯಲ್ಲಿಯೂ, ಜಾನಪದ, ಶಾಸ್ತ್ರೀಯ 
ಕಲಾರೂಪಗಳಲ್ಲಿಯೂ, ವಿವಿಧ ಮಾಧ್ಯಮಗಳಲ್ಲಿಯೂ 
ಇಲ್ಲಿ ಲಕ್ಷಿಯನ್ನು ಎಷ್ಟುವಿನ 
ಪತ್ನಿಯಂತೆ. ಕಾಣಲಾಗಿಲ್ಲ. ವಿಪುಲತ, ಪ್ರಗತ್ತಿ ಕೀರ್ತಿ, 
ಜಯ, ರಾಜ ಲಾಂಛನ, ಸಾರ್ವಭೌಮತ್ವದ ಸಂಕೇತ 
ದಂತೆ ಪರಿಗಣಿಸಲಾಗಿದೆ. ಈ ಒಂದು. ಸಾಂಕೇಶಿಕ 


: ವಿನ್ಯಾಸದಡಿಯಲ್ಲಿ ಎಲ್ಲ ಮತ ವೈಷಮ್ಯಗಳು ಕ್ಷುಲ್ಲಕ 


ಭಾವನೆಗಳು ತಲೆತಗಿಸಿವೆ. ಸಾಮಾಜಿಕ ಬಾಂಧವ್ಯ ವನ್ನು 
ಉಂಟುಮಾಡುವಲ್ಲಿ ' ಗಜಲಕ್ಷ್ಮೀಯ ವಿನ್ಯಾಸವು ಸಾಂಕೇ 
ತಿಕ ಮಹತ್ವವನ್ನು. ಹೊಂದಿ ಆನೇಕ ಶತಮಾನಗಳಿಂದ 


ಭಾರತೀಯರ ಜನಜೀವನದ ಒಂದು ಮುಖ್ಯ ಅಭಿ . 


ವ್ಯ ಕತೆಯಂತೆ ಮೂಡಿಬಂದಿದೆ. 


ನಂಜನಗೂಡನ" | 


ಮದುವೆಯ. 
- ಹುಡುಗಿಯನ್ನು ನಾಂದಿಗೆ ಕೂಡಿಸುವ ಮೊದಲು 


ಹಿಂದೂ 


ತ್‌ 


